ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 250 (287) 

ಸದಸ್ಯರ ಹೆಸರು ಶ್ರೀ ಕ.ಎ.ತಿಷ್ಟೇಸ್ವಾಮಿ (ನಾಮ ನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 14-09-2021 


ಉತ್ತರಿಸುವ ಸಚಿವರು 


ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು 
ಹಾಗೂ ಸಾರ್ವಜನಿಕ ವಲಯ ಉದ್ಯಮಗಳ 


ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ) | ರಾಜ್ಯ ಸರ್ಕಾರವು ಕೇಂದ್ರ | ಕರ್ನಾಟಿಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮ 


ಸರ್ಕಾರದ ' ವಿವಿಧ 
: | ನಗರಾಭಿವೃದ್ಧಿ 
"| ಯೋಜನೆಗಳನ್ನು 
ಅನಮುಷ್ಮಾನಗೊಳಿಸುತ್ತಿದೆಯೇ; 
(ಆ ಯೋಜನೆಗಳ 
ಸಂಪೂರ್ಣ ಮಾಹಿತಿ 
ನೀಡುವುದು) 


ನಿಯಮಿತ ಕೆೇಯುಐಡಿಎಫ್‌ಸಿ): 


ಭಾರತ ಸರ್ಕಾರದ: ವಸತಿ ಮತ್ತು ನಗರ. ವ್ಯವಹಾರಗಳ ಮಂತ್ರಾಲಯವು 
2015-16ನೇ ಸಾಲಿನಲ್ಲಿ ಸ್ಮಾರ್ಟ್‌ ಸಿಟಿಗಳ ಅಭಿಯಾನಕ್ಕೆ ಚಾಲನೆ ನೀಡಿರುತ್ತದೆ. ಈ 
ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೇಕಡಾ 5050 
ಅನುಪಾತದಲ್ಲಿ ಪ್ರತಿ ನಗರಕ್ಕೆ ರೂ.1000.00 ಕೋಟಿ ಅನುದಾನವನ್ನು 5 
ವರ್ಷಗಳಲ್ಲಿ ಬಿಡುಗಡೆ ಮಾಡಲಿದ್ದು, ಯೋಜನೆಯು ಪುಸ್ತುತ್ತ ಪ್ರಗತಿಯಲ್ಲಿದೆ 
ಹಾಗೂ ಜೂನ್‌-2023 ಕೈ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 
ಯೋಜಿಸಲಾಗಿದೆ. 


ಸ್ಮಾರ್ಟ್‌ಸಿಟಿ ಅಭಿಯಾನದಡಿ ರಾಜ್ಯದಿಂದ 7 ನಗರಗಳಾದ ಬೆಳಗಾವಿ, 
ದಾವಣಗೆರೆ, ಹುಬ್ಬಳ್ಳಿ-ಧಾರವಾಡ, ಮಂಗಳೂರು, ಶಿವಮೊಗ್ಗ, ತುಮಕೂರು ಮತ್ತು 
ಬೆಂಗಳೂರು ನಗರಗಳು ಆಯ್ಕೆಯಾಗಿರುತ್ತವೆ. 


ಪ್ರಸ್ತುತ 7 ನಗರಗಳಲ್ಲಿ ಸ್ಮಾರ್ಟ್‌ ಸಿಟಿ ಅನುದಾನ ಮತ್ತು ಸಾರ್ವಜನಿಕ ಖಾಸಗಿ 
ಸಹಭಾಗಿತ್ವ್ತದಡಿ (ಪಿಪಿಪಿ) ಕೈಗೊಂಡಿರುವ ಕಾಮಗಾರಿಗಳ ಭೌತಿಕ ಪ್ರಗತಿ ಈ 
ಕೆಳಕಂಡಂತಿದೆ; 


ಕೋಷೈಕ -1 ಸ್ಮಾರ್ಟ್‌ ಸಿಟಿ ಅನುದಾನದಡಿ ಕೈಗೊಂಡ ಕಾಮಗಾರಿಗಳ 
ಭೌತಿಕ ಪ್ರಗತಿ 


ಕಾಮಗಾರಿಗಳ ಮೊತ್ತ 


ಕಾಮಗಾರಿಗಳ (ರೂ. ಕೋಟಿಗಳಲ್ಲಿ) 


ಕಾಮಗಾರಿಗಳ ವಿವರ ಸಂಖ್ಯೆ 


ಪೂರ್ಣಗೊಂಡ ಕಾಮಗಾರಿಗಳು 920.05 


ಪ್ರಗತಿಯಲ್ಲಿರುವ ಕಾಮಗಾರಿಗಳು 
ಟೆಂಡರ್‌ ಹಂತದಲ್ಲಿರುವ ಕಾಮಗಾರಿಗಳು 


ವಿಸ್ಟೈತಾ ಯೋಜನಾ ವರದಿ ಹಂತದಲ್ಲಿರುವ 
ಕಾಮಗಾರಿಗಳು 


4697.04 
287,27 


4 244.10 


ಒಟ್ಟು 544 6148.46 


ಕೋಷಕ -2 ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಡಿ ಕೈಗೊಂಡ ಕಾಮಗಾರಿಗಳ 


ಭೌತಿಕ ಪ್ರಗತಿ 
ಕಾಮಗಾರಿಗಳ ಎ5೮ [ರನ 
ಪೂರ್ಣಗೊಂಡ ಕಾಮಗಾರಿಗಳು 2 2.82 
ಪ್ರಗತಿಯಲ್ಲಿರುವ ಕಾಮಗಾರಿಗಳು 18 1570.36 
ಟೆಂಡರ್‌ ಹಂತದಲ್ಲಿರುವ ಕಾಮಗಾರಿಗಳು 10 830.04 
ವಿಸ್ಮತಾ ಯೋಜನಾ ವರದಿ ಹಂತದಲ್ಲಿರುವ 
ಕಾಮಗಾರಿಗಳು 0 0 


| ಒಟ್ಟು 30 | 2403.22 | 


ಸ್ಮಾರ್ಟ್‌ ಸಿಟಿಗಳಿಗೆ ಇಲ್ಲಿಯವರೆಗೆ ಬಿಡುಗಡೆಯಾಗಿರುವ ಅನುದಾನ ಮತ್ತು 
ವೆಚ್ಚದ ವಿವರ ಕೆಳಕಂಡಂತಿದೆ; 


- -- (ಬೊ. ಕೋಟಿಗಳು) - 

ವಡಗಡಯಾದ ಅನುದಾನ ವೆಚ್ಚದ 

ನಗರ ಕೇಂದ್ರ ರಾಜ್ಯ ಒಟ್ಟು ವೆಚ್ಚ ಶೇಕಡ 
ಬೆಳಗಾವಿ 294 300 594 536 90% 
ದಾವಣಗೆರ 245 249 494 426 "86% 
ಹುಬಳ್ಳಿ-ಧಾರವಾಡ 245 249 494 353 71% 
ಮಂಗಳೂರು 196 200 396 304 77% 
ಶಿವಮೊಗ್ಗ 245 249 494 369 75% 
ತುಮಕೂರು 294 297 591 495 849% 
ಬೆಂಗಳೂರು. 194 200 394 361 92% 
ಒಟ್ಟು 1713 1744 3457 2843 82% 

ಪೌರಾಡಳಿತ ನಿರ್ದೇಶನಾಲಯ: 


ರಾಜ್ಯ ಸರ್ಕಾರವು ಅನುಷ್ಠಾನಿಸುತ್ತಿರುವ ಕೇಂದ್ರ ಸರ್ಕಾರದ ವಿವಿಧ 
ನಗರಾಭಿವೃದ್ದಿ ಯೋಜನೆಗಳ ವಿವರ ಈ ಕೆಳಕಂಡಂತಿದೆ; 


1 ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆ 

2) 14ನೇ ಹಣಕಾಸು ಆಯೋಗದ ಅನುದಾನ (2015-16 ರಿಂದ 2019-20) 

3) 15ನೇ ಹಣಕಾಸು ಆಯೋಗದ ಅನುದಾನ (2020-21 ಮತ್ತು (2021-22 
ರಿಂದ 2025-26) 


1 ಅಮೃತ್‌ ಯೋಜನೆ: ಕೇಂದ್ರ ಸರ್ಕಾರದ ಕೇಂದ್ರ ಪುರಸ್ಕೃತ 
ಅಮೃತ್‌ ಯೋಜನೆಯನ್ನು ರಾಜ್ಯದ 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ 
ಇರುವ 26 ನಗರಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದಿಂದ ಗಣDAY 
ಯೋಜನೆಯಡಿ ಪಾರಂಪರಿಕ ಪಟ್ಟಿಣವೆಂದು ವರ್ಗೀಕರಿಸಿದ ಬಾದಾಮಿ 
ಪಟ್ಟಿಣ ಸೇರಿ, ಒಟ್ಟು 27 ನಗರಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಯೋಜನೆಯ ಅನುದಾನದ. ಅನುಪಾತ ಈ ಕೆಳಕಂಡಂತಿದೆ; 


/'ನಗಠ/ಪಟ್ಟಿಣ | ಕೇಂದ್ರದ | ರಾಜ್ಯದ |'ಸಗರಸುಳೀಯ ಒಟ್ಟು 
ಪಾಲು ಪಾಲು ಸಂಸ್ನೆಯ ಪಾಲು 
26 ನಗರ ಸ್ಥಳೀಯ 50% 20% 30% 100% 
'| ಸಂಸ್ಥೆಗಳು 
ಬೆಂಗಳೂರು 33.33% 20% 46.67% 100% 
ಮೊತ್ತ 2318.79 990.58 1643.50 4952.87 
(ರೂ. ಕೋಟಿಗಳಲ್ಲಿ) - 


ಸದರಿ ಯೋಜನೆಯಡಿ ಅಮೃತ್‌ ಯೋಜನೆಯ ಮಿಷನ್‌ ಅವಧಿಯಲ್ಲಿ 
ರಾಜ್ಯದ 5 ವರ್ಷಗಳ ವಾರ್ಷಿಕ ಕ್ರಿಯಾ ಯೋಜನೆ ಮೊತ್ತ ರೂ.4952.87 
ಕೋಟಿಗಳು ಕೇಂದ್ರ ಸರ್ಕಾರದಿಂದ ಅನುಮೋದನೆಯಾಗಿರುತ್ತದೆ. 


| ಅಮೃತ್‌ "ಯೋಜನೆಯಡಿ ಈ ಕೆಳಕಂಡ 5 ವಲಯಗಳಲ್ಲಿ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ; 

1, ನೀರು ಸರಬರಾಜು 

2. ಒಳಚರಂಡಿ 

3. ಮಳೆನೀರು ಚರಂಡಿ 


4. ನೆಗರಸಾರಿಗೆ 
5. ಹಸಿರು ಜಾಗ ಮತ್ತು ಉದ್ಯಾನವನ ಅಭಿವೃದ್ದಿ 


ಯೋಜನೆಯ ಅವಧಿಯು 5 ವರ್ಷಗಳಾಗಿದ್ದು, 2015-16 ನೇ ಸಾಲಿನಲ್ಲಿ 
ಪ್ರಾರಂಭವಾಗಿರುತ್ತದೆ. ಯೋಜನೆಯ ಮುಕ್ತಾಯ ಅವಧಿಯನ್ನು ಕೇಂದ್ರ 
ಸರ್ಕಾರವು ಮಾರ್ಚ್‌, 2022 ರವರೆಗೆ ವಿಸ್ತರಿಸಿದೆ. 


ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರಗಳಿಂದ 
ಈತನಕ ಬಿಡುಗಡೆಯಾಗಿರುವ ಅನುದಾನದ ವಿವರಗಳು ಈ ಕೆಳಕಂಡಂತಿದೆ; 


(ರೂ. ಕೋಟಿಗಳಲ್ಲಿ) 
ಕೇಂದ್ರ ರಾಜ್ಯ ಒಟ್ಟಿ 


2300.58 895.10 3195.68 


ಜುಲೈ 2021ರ ಅಂತ್ಯದ ವರೆಗೆ ರೂ.453.42 ಕೋಟಿಗಳು ವೆಚ್ಚವಾಗಿದೆ. 
ಕೈಗೊಂಡ 401 ಕಾಮಗಾರಿಗಳಲ್ಲಿ 335 ಕಾಮಗಾರಿಗಳು ಪೂರ್ಣಗೊಂಡಿದೆ 
ಮತ್ತು 66 ಕಾಮಗಾರಿಗಳು ಪ್ರಗತಿಯಲ್ಲಿವೆ. 


ಯೋಜನಾವಾರು ನಿಧಿ ಹಂಚಿಕೆ, ಬಿಡುಗಡೆಯಾದ ಅನುದಾನ, 
ವಲಯವಾರು ಹಂಚಿಕೆ ಮತ್ತು ಆರ್ಥಿಕ ಪ್ರಗತಿ ಹಾಗೂ ಕಾಮಗಾರಿಗಳ 
ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಿದೆ. 


2» 14ನೇ ಹಣಕಾಸು ಆಯೋಗದ ಅನುದಾನ (2015-16 ರಿಂದ 
2019-20): 

ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ (ಬಿ.ಬಿ.ಎಂ.ಪಿ. ಒಳಗೊಂಡಂತೆ) 
ಕೇಂದ್ರ ಹಣಕಾಸು ಆಯೋಗದ 14ನೇ ಹಣಕಾಸು ಆಯೋಗವು 5 ವರ್ಷಗಳ 
ಅವಧಿಗೆ ಒಟ್ಟು ಅನುದಾನ ರೂ.588146 ಕೋಟಿ ಹಂಚಿಕೆ ಮಾಡಿ 
ಅನುದಾನ ರೂ.5195.939 ಕೋಟಿಗಳನ್ನು ಬಿಡುಗಡೆಗೊಳಿಸಿದೆ. 


" ರಾಜ್ಯದ ನಗರ ಸ್ಮಳೀಯ: ಸಂಸ್ಥೆಗಳಿಗೆ (ಬಿ.ಬಿ.ಎಂ.ಪಿ. ಹೊರತುಪಡಿಸಿ) 
ಅನುದಾನ ರೂ.3657.2535 ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. 


ಸದರಿ ಅನುದಾನದಡಿ ನಗರ ಸ್ನಳೀಯ ಸಂಸ್ಥೆಗಳು ನಗರ/ಪಟ್ಟಣದ 
ಅವಶ್ಯಕತೆಗನುಗುಣವಾಗಿ ಮತ್ತು ಅನುದಾನದ ಲಭ್ಯತೆಗನುಗುಣವಾಗಿ ಈ 
ಕೆಳಕಂಡ ವಲಯಗಳಲ್ಲಿ: ಮೂಲಭೂತ ಸೌಕರ್ಯ ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ಮಾರ್ಗಸೂಚಿಯನ್ನು ಹೊರಡಿಸಿದೆ. 


1. ಕುಡಿಯುವ ನೀರು ಕಾಮಗಾರಿಗಳು 

2. ಸಾಮೂಹಿಕ/ಸಾರ್ವಜನವಿಕ ಶೌಚಾಲಯ ಮತ್ತು ಸೆಷ್ಟೇಜ್‌ಗಳ 
ನಿರ್ವಹಣೆ 
ಒಳಚರಂಡಿ ವ್ಯವಸ್ಥೆ ಕಾಮಗಾರಿಗಳು 

ಘನತ್ಯಾಜ್ಯ ವಸ್ತು ನಿರ್ವಹಣೆ 
ಮಳೆ ನೀರು ಚರಂಡಿ ಕಾಮಗಾರಿಗಳು 
ಸಮುದಾಯ ಆಸ್ತಿಗಳ ನಿರ್ವಹಣೆ (ಪಾರ್ಕ್‌ ಒಳಗೊಂಡಂತೆ) 
ರಸ್ತೆ ಮತ್ತು ಪಾದಾಚಾರಿ ಮಾರ್ಗಗಳ ನಿರ್ವಹಣೆ 
ವಿದ್ಯುತ್‌ ಬೀದಿ ದೀಪಗಳ ಅಳವಡಿಕೆ!ನಿರ್ವಹಣೆ /ವಿದ್ಯುತ್‌ 
ಉಳಿತಾಯದ ಕ್ರಮಗಳು 

9. ಸ್ಮಶಾನ/ ಚಿತಾಗಾರ. ಅಭಿವೃದ್ಧಿ ಕಾಮಗಾರಿಗಳು. 


ANH 


3) ಎ) 15ನೇ ಹಣಕಾಸು ಆಯೋಗದ ಅನುದಾನ: (2020-21) 


2020-21ನೇ ಸಾಲಿಗೆ ಕೇಂದ್ರ ಸರ್ಕಾರವು ರಾಜ್ಯದ ನಗರ 'ಸಳೀಯ 
ಸಂಸ್ಥೆಗಳಿಗೆ (ದಶಲಕ್ಷ ಜನಸಂಖ್ಯೆ ಅಲ್ಲದ ನಗರಗಳಿಗೆ) ಒಟ್ಟು ರೂ:991.00 
ಕೋಟಿ ಅನುದಾನ ಹಂಚಿಕೆ ಮಾಡಿ ಬಿಡುಗಡೆಗೊಳಿಸಿದೆ. ಸದರಿ 


| ಅನುದಾನವನ್ನು ಕೇಂದ್ರ ಸರ್ಕಾರವು 2 ಭಾಗಗಳಾಗಿ ವಿಂಗಡಿಸಿದ್ದು, ಶೇಕಡ |": 


50. ರಷ್ಟು ಅನುದಾನವು ನಿರ್ಬಂಧಿತ ಅನುದಾನವಾಗಿದ್ದು, ನಿರ್ಬಂಧಿತ 
ಅನುದಾನವನ್ನು ಸಮಾನವಾಗಿ ಕುಡಿಯುವ ನೀರು ಸರಬರಾಜು ಮತ್ತು 
ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ ಬಳಸಲು ಕಡ್ಡಾಯಗೊಳಿಸಿದೆ. ಉಳಿದ 
ಶೇಕಡ 50ರಷ್ಟು ಅನುದಾನ ಮುಕ್ತ (ಮೂಲ) ಅನುದಾನವಾಗಿದ್ದು, ಸದರಿ 
ಅನುದಾನವನ್ನು ನಗರ ಸ್ಥಳೀಯ ಸಂಸ್ಥೆಗಳ ಅವಶ್ಯಕತೆಗನುಗುಣವಾಗಿ ಈ 
ಕೆಳಕಂಡ ಮೂಲಭೂತ ಸೌಕರ್ಯಗಳಿಗೆ ಗರಿಷ್ಟ ಶೇಕಡ 20ರಷ್ಟು 
ಮೀರದಂತೆ ಬಳಸಲು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. 


ನೈರ್ಮಲ್ಯ ಮತ್ತು ಸೆಷ್ಟೇಜ್‌ಗಳ ನಿರ್ವಹಣೆ 
ಒಳಚರಂಡಿ ವ್ಯವಸ್ಥೆಯ ಕಾಮಗಾರಿಗಳು 
ಮಳೆ ನೀರು ಚರಂಡಿ 

ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳು 

ಬೀದಿ ದೀಪ/ ವಿದ್ಯತ್‌ ಉಳಿತಾಯ ಕ್ರಮಗಳು 
ಉದ್ಯಾನವನ ಮತ್ತು ಹಸಿರು ಜಾಗ ಅಭಿವೃದ್ದಿ 
ಸ್ಮಶಾನ! ಚಿತಾಗಾರ 


RHP WN 


3. ಬಿ) 15ನೇ ಹಣಕಾಸು ಆಯೋಗದ ಅನುದಾನ 2021-22 ರಿಂದ 
2025-26: 


ಕೇಂದ್ರ ಹಣಕಾಸು ಆಯೋಗವು ರಾಜ್ಯದ ನಗರ ಸ್ಮಳೀಯ ಸಂಸ್ಥೆಗಳಿಗೆ 5 
ವರ್ಷಗಳ ಅವಧಿಗೆ ಅನುದಾನವನ್ನು ಈ ಕೆಳಕಂಡಂತೆ ಹಂಚಿಕೆ ಮಾಡಿದೆ; 


. (ರೂ. ಕೋಟಿಗಳಲ್ಲಿ) 
2021-22 2022-23 2023-24 2024-25 2025-26 ಒಟ N 


750.00 777.00 821.00 870.00 887.00 | 4105.00 


ಸದರಿ ಅನುದಾನವನ್ನು ಕೇಂದ್ರ ಸರ್ಕಾರವು 2 ಭಾಗಗಳಾಗಿ 
ವಿಂಗಡಿಸಿದ್ದ, ಶೇಕಡ 60 ರಷ್ಟು ಅನುದಾನವು ನಿರ್ಬಂಧಿತ 
ಅನುದಾನವಾಗಿದ್ದು, ನಿರ್ಬಂಧಿತ ಅನುದಾನವನ್ನು ಸಮಾನವಾಗಿ 
ಕುಡಿಯುವ ನೀರು ಸರಬರಾಜು ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ 
ಬಳಸಲು ಕಡ್ಡಾಯಗೊಳಿಸಿದೆ. ಉಳಿದ ಶೇಕಡ 40 ರಷ್ಟು ಅನುದಾನ ಮುಕ್ತ 
| ಯೂಲ) ಅನುದಾನವಾಗಿದ್ದು, ಸದರಿ ಅನುದಾನವನ್ನು ನಗರ ಸ್ನಳೀಯ 
ಸಂಸ್ಥೆಗಳ ಅವಶ್ಯಕತೆಗನುಗುಣವಾಗಿ ಈ ಕೆಳಕಂಡ ಮೂಲಭೂತ 
ಸೌಕರ್ಯಗಳಿಗೆ ಬಳಸಲು ಮಾರ್ಗಸೂಚಿಯನ್ನು ನೀಡಲಾಗಿದೆ: 


1. ವೀರು ಸರಬರಾಜು (ಗೃಹ, ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆಗೆ) 

2. ನೈರ್ಮಲ್ಯ, ಸೆಪ್ಟೇಜ್‌ ನಿರ್ವಹಣೆ ಹಾಗೂ ಘನತ್ಯಾಜ್ಯ ವಸ್ತು 
ನಿರ್ವಹಣೆ 

3. ಒಳಚರಂಡಿ ವ್ಯವಸ್ಥೆ 

4. ರಸ್ತೆ,ಸೇತುವೆ ಮತ್ತು ಪಾದಚಾರಿ ಮಾರ್ಗಗಳು 

5. ಮಳೆನೀರು ಚರಂಡಿ 


6. ಬೀದಿ ದೀಪ/ ವಿದ್ಯುತ್‌ ಉಳಿತಾಯ ಕ್ರಮಗಳು 

ಉದ್ಯಾನವನ ಮತ್ತು ಹಸಿರು ಜಾಗ ಮತ್ತು ಆಟದ ಮೈದಾನ 

ಅಬಿವೃದ್ಧಿ 

8. ಸ್ಮಶಾನ! ಚಿತಾಗಾರ! ವಿದ್ಯುತ್‌ ಚಿತಾಗಾರ 

9. ಸಾರ್ವಜನಿಕ ಸೌಲಭ್ಯಗಳಾದ ಬಸ್‌ ನಿಲ್ಮಾಣ, ವಾಹನ ನಿಲುಗಡೆ ಸ್ಥಳ 
ಮತ್ತು ಶೌಚಾಲಯ 

10. ನಗರ ಅರಣ್ಯ, ಪರಿಸರ ರಕ್ಷಣೆ ವಃತ್ತು ಪರಿಸರ ಅಂಶಗಳ ಪ್ರಚಾರ 
ಅಭಿಯಾನ 

11. ಕೊಳಗೇರಿ ಸುಧಾರಣೆ ಮತ್ತು ನವೀಕರಣ 

12. ಅಂಗನವಾಡಿ ಕೇಂದ್ರ ಕಟ್ಟಿಡ ನಿರ್ಮಾಣ (ನೀರು ಸರಬರಾಜು 
ಸಂಪರ್ಕ ಮತ್ತು ಶೌಚಾಲಯದೊಂದಿಗೆ) 

13. ನಗರ ಬಡತನ ನಿರ್ಮೂಲನೆ 

14. ನಗರ ಯೋಜನೆ, Town planning ಒಳಗೊಂಡಂತೆ 

15. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ದಿ ಯೋಜನೆ 


~ 


ಸ್ವಜ್ಜಿ ಭಾರತ ಯೋಜನೆ: 
ಕೇಂದ್ರ ಸರ್ಕಾರದ ಸ್ಪಚ್ಚ್‌ ಭಾರತ ಮಿಷನ್‌(ನಗರ) ಯೋಜನೆಯನ್ನು 
ರಾಜ್ಯದ ಎಲ್ಲಾ : ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 
ಅನುಷ್ಠಾನಗೊಳಿಸಲಾಗುತ್ತದೆ. 


ಕೇಂದ್ರ . ಸರ್ಕಾರವು ಜಾರಿಗೆ ತಂದಿರುವ ಸಜ್ಜೆ ಭಾರತ್‌ 
ಯೋಜನೆಯನ್ನು ಕೇಂದ್ರ ಸರ್ಕಾರವು ಅಕ್ಕೋಬರ್‌ 02, 2014 ರಂದು ಜಾರಿಗೆ 
ತರಲಾಗಿರುತ್ತದೆ. 


ಈ ಯೋಜನೆಯ ಪ್ರಮುಖ ಧ್ಯೈೇಯೋದೇಶವು ದೇಶದ. ಪ್ರತಿಯೊಂದು 
ಸಗರ ಹಾಗೂ ಪಟ್ಟಣ ಪ್ರದೇಶಗಳನ್ನು ಬಯಲು ಶೌಚಾಲಯ ಮುಕ: 
ಪ್ರದೇಶಗಳನ್ನಾಗಿ  ಮಾಡುವುದಾಗಿರುತದೆ. ಅದರಂತೆ, ವೈಯಕಿಕ 
ಶೌಚಾಲಯಗಳಿಲ್ಲದಿರುವ ಮನೆಗಳಿಗೆ ವೈಯಕಿಕ ಶೌಚಾಲಯಗಳು, 
ಮೈಯಕಿಕ ಶೌಚಾಲಯಗಳನ್ನು ನಿರ್ನಿಸಲು ಜಾಗವಿಲ್ಲದ ಮನೆಗೆಳೆಗೆ 
ಸಮುದಾಯ ಶೌಚಾಲಯಗಳನ್ನು ಪಟ್ಟಣಕ್ಕೆ ದಿನನಿತ್ಯ ಬಂದು ಹೋಗುವ 
"| ಜನರಿಗಾಗಿ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣವನ್ನು ಸದರಿ 
ಯೋಜನೆಯಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುತ್ತದೆ. 


ಸ್ವಚ್‌ ಭಾರತ್‌ ಯೋಜನೆಯು ಈ ಕೆಳಕಂಡ ಯೋಜನೆಗಳನ್ನು 
ಒಳಗೊಂಡಿರುತ್ತದೆ: 


ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣ. 
ಸಮುದಾಯ ಶೌಚಾಲಯಗಳ ನಿರ್ಮಾಣ. 

ಸಾರ್ವಜನಿಕ ಶೌಚಾಲಯಗಳು. 

ಘನತ್ಯಾಜ್ಯ ನಿರ್ವಹಣೆ. 

ಸಾರ್ವಜನಿಕರಲ್ಲಿ ತಿಳುವಳಿಕೆ ಹಾಗು ಅರಿವು ಮೂಡಿಸುವುದು. 
ಬಲವರ್ಧನೆ ಹಾಗೂ ಆಡಳಿತ & ಕಛೇರಿ ವೆಚ್ಚಗಳು. 


NHN 


ಈ ಯೋಜನೆಗಳ ಅಡಿಯಲ್ಲಿ 
ಕಳೆದ 3 ವರ್ಷಗಳಲ್ಲಿ ಮತ್ತು 


ಪ್ರಸ್ತುತ ವರ್ಷದಲ್ಲಿ ಕೇಂದ್ರ! 


ಸರ್ಕಾರದಿಂದ ದೊರೆತಿರುವ 
ಅನುದಾನವೆಷ್ಟು ಮತ್ತು 
ಸದ್ಮಳಕೆಯಾದ ಅನುದಾನ 
ಎಷ್ಟು; (ಸಂಪೂರ್ಣ ಮಾಹಿತಿ 
ನೀಡುವುದು; 


ಕರ್ನಾಟಿಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮ | 


ನಿಯಮಿತ (ಕೆಯುಐಡಿಎಫ್‌ಸಿ): 


ಸ್ಮಾರ್ಟ್‌ ಸಿಟಿ ಅಭಿಯಾನಡಿ ಕಳೆದ 3 ವರ್ಷಗಳಲ್ಲಿ ಮತ್ತು ಪ್ರಸ್ತುತ ವರ್ಷದಲ್ಲಿ: 
ಕೇಂದ್ರ ಸರ್ಕಾರದಿಂದ ದೊರೆತಿರುವ ಅನುದಾನ ಮತ್ತು ಸದ್ಮಳಕೆಗಳ ವಿವರ 


ಕೆಳಕಂಡಂತಿದೆ; 
ವರ್ಷ | ವಿವರ | ಚೆಳಗಾವಿ | ದಾವಣಗೆರ ಸಬೆ ”, | ಮಂಗಳೂರು | ಶಿವಮೊಗ, | ತುಮಕೂರು | ಬೆಂಗಳೂರು 
2018. | ಬಿಡುಗಡೆ [ [) 79 [) [) 0 55 
19 ವೆಚ್ಚ 18.94 37.16 11.19 7.57 1222 2413 496 
2019. | ಬಿಡುಗಡೆ [) 0 6 79 85 85 100 
20 ನೆಚ್ಚ 17233 13484 84.03 51.79 100.06 166.92 924 
2020. | ಬಿಡುಗಡೆ 98 [ 0 6 0 98 39 
21 ವೆಚ್ಚ 10273 24.00 100.78 136.64 8.71 102.95 164 57 
2021. | ಬಿಡುಗಡೆ [) 49 [ [) 49 [ [) 
22 ವೆಚ್ಚ [ 38.05 [0 0 21.07 [0 1372 
} ಬಿಡುಗಡೆ 98 49 835 85 134 183 194 
ಒಟ್ಟು 
ವೆಚ್ಚ 294 234.05 196 196 217.06 294 192.49 
ಪೌರಾಡಳಿತ ನಿರ್ದೇಶನಾಲಯ: 
ಕಳೆದ 3 ವರ್ಷಗಳಲ್ಲಿ ಮತ್ತು ಪ್ರಸ್ತುತ "ವರ್ಷದಲ್ಲಿ ಕೇಂದ್ರ 
ಸರ್ಕಾರದಿಂದ ದೊರೆತಿರುವ ಅನುದಾನ ಮತ್ತು ಸದ್ದಳಕೆಯಾದ 


ಅನುದಾನದ ವಿವರಗಳು ಈ ಕೆಳಕಂಡಂತಿದೆ; 


14ನೇ ಹಣಕಾಸು ಯೋಜನೆ:- 
(ರೂ. ಕೋಟಿಗಳಲ್ಲಿ) 
ವರ್ಷ 14ನೇ ಹಣಕಾಸು ವೆಜ್ಸೆ 
. ಆಯೋಗದ ಅನುದಾನ 
2018-19 | 738.54 604.03 
2019-20 | 1173.93 729.59 
2020-21 - 
ಒಟ್ಟು | 1912.47 1333.62 


oN 


(ರೂ. ಕೋಟಿಗಳಲ್ಲಿ) 


ವರ್ಷ 15ನೇ ಹಣಕಾಸು ವೆಚ್ಛ 
ಆಯೋಗದ ಅನುದಾನ 
2019-20 - 
2020-21 {991.00 150.00 
2021-22 |249.20 
ಒಟ್ಟಿ | 1240.20 150.00 
ಅಮೃತ್‌ ಯೋಜನೆ:- 
(ರೂ. ಕೋಟಿಗಳಲ್ಲಿ) 
ವರ್ಷ ಅಮೃತ್‌ ಯೋಜನೆ ವೆಚ್ಛ 
ಅನುದಾನ 
2018-19 | 648.57 648.57 
[2019-20 | 768.99 768.99 
2020-21 | 299.23 299.23 
2021-22 | 135.07 0 
ಒಟ್ಟು | 185186 1716.79 


ಸ್ಥಚ್ಛ ಭಾರತ ಮಿಷನ್‌(ನಗರು):- 


ಇ) 


ಕೇಂದ್ರ ಸರ್ಕಾರದ ಈ 
ಮಹತ್ನಾಕಾಂಕ್ಷೆ 
ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲು 
ಸ್ನಳೀಯ ನಗರ ಸಂಸ್ಥೆಗಳಲ್ಲಿ 
ಮೌಕರ ವರ್ಗದ ಸಾಮರ್ಥ್ಯ 


ಬಲಪಡಿಸಲು ಮತ್ತು 
ಸರ್ಕಾರದಿಂದ 
ಬಿಡುಗಡೆಯಾದ 
ಅನುದಾನವನ್ನು ಸದ್ಮಳಕೆ 
ಮಾಡಲು ಯಾವ 
ವ್ಯವಸ್ಥೆಗಳನ್ನು ರಾಜ್ಯ 


ಮತ್ತು ಜಿಲ್ಲಾ ಮಟ್ಟದಲ್ಲಿ 
ಮಾಡಲಾಗಿದೆ? (ಸಂಪೂರ್ಣ 
ಮಾಹಿತಿ ನೀಡುವುದು) 


, ಸ್ವಚ್ಛ್‌ ಭಾರತ ವಮಿಷನ್‌(ನಗರ) ಯೋಜನೆಯಡಿಯಲ್ಲಿ 
ಬಿಡುಗಡೆಯಾದ ಮತ್ತು ವೆಚ್ಚವಾದ ಸಂಪೂರ್ಣ ಮಾಹಿತಿ ಈ 
ಕೆಳಕಂಡಂತಿದೆ: 
(ರೂ ಕೋಟಿಗಳಲ್ಲಿ) 
ವರ್ಷ ಕೇಂದ್ರ ಸರ್ಕಾರದಿಂದ ವೆಚ್ಛ 
ಬಿಡುಗಡೆಯಾದ 
ಅಮುದಾನ 
2018-19 | 239.82 37.61 
2019-20 [72.90 45.35 
2020-21 | 0.00 238.33 
2021-22 | 199.01 54.37 
ಒಟ್ಟು [511.73 375.66 
ಕೇಂದ್ರ ಸರ್ಕಾರದ ಮಹತ್ನಾಕಾಂಕ್ಷೆ ಯೋಜನೆಯಾದ ಸ್ಮಾರ್ಟ್‌ ಸಿಟಿ 
ಅಭಿಯಾನದಡಿ' ಅಭಿಯಾನವನ್ನು ಅನುಷ್ಠಾನಗೊಳಿಸಲು ಕಂಪನಿ 


ಕಾಯ್ದೆಯಡಿಯಲ್ಲಿ ವಿಶೇಷ ಉದ್ದೇಶಿತ ವಾಹನಗಳನ್ನು ಸ್ಥಾಪಿಸಲಾಗಿದೆ ಹಾಗೂ 
ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ಕಂಪನಿಯ ಸಮರ್ಪಕ ಕಾರ್ಯನಿರ್ವಹಣೆಗಾಗಿ 
ನಿರ್ದೇಶಕರ ಮಂಡಳಿಯನ್ನು ರಚಿಸಲಾಗಿದೆ. ನಿರ್ದೇಶಕರ ಮಂಡಳಿಯಲ್ಲಿ ಜಿಲ್ಲಾ, 
ಉಸ್ತುವಾರಿ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿರುತ್ತಾರೆ. ಸದಸ್ಯರಾಗಿ ವ್ಯವಸ್ಥಾಪಕ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆಯಿಂದ ಆಯುಕರು, 
ಮಹಾಪೌರರು ಹಾಗೂ ಪಾಲಿಕೆ ಸದಸ್ಯರುಗಳು ಇರುತ್ತಾರೆ. ಇದಲ್ಲದೇ ಕೇಂದ್ರ 
ಸರ್ಕಾರದ ಪ್ರತಿನಿಧಿ ಹಾಗೂ ರಾಜ್ಯ ಮಟ್ಟಿದ ಪಾಲುದಾರ ಸಂಸ್ಥೆಗಳ ಮುಖ್ಯಸ್ಥರು 
ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. 


ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ಕಂಪನಿಗೆ ಪೂರ್ಣಕಾಲಿಕ ವ್ಯವಸ್ಥಾಪಕ 
ನಿರ್ದೇಶಕರು, ಮುಖ್ಯ ಇಂಜಿನಿಯರ್‌ ಸೇರಿದಂತೆ ತಾಂತ್ರಿಕ, ಆಡಳಿತ ಹಾಗೂ ಲೆಕ್ಕ 
ಪತ್ರ ವಿಭಾಗದಲ್ಲಿ ಅವಶ್ಯಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು 
ನೇಮಿಸಲಾಗಿದ್ದು, ಈ ಎಲ್ಲಾ ಅಧಿಕಾರಿ ಮತ್ತು ನೌಕರರ ವರ್ಗಕ್ಕೆ ಸಾಮರ್ಥ್ಯ 
ಬಲಪಡಿಸಲು ರಾಜ್ಯ ನಗರಾಭಿವೃದ್ದಿ ಸಂಸ್ಥೆ ಮೈಸೂರಿನಲ್ಲಿ ವಿವಿಧ 
ವಿಷಯಗಳಲ್ಲಿ ತರಬೇತಿ ನೀಡಲಾಗಿರುತ್ತದೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ 
ಇತರೆ ತರಬೇತಿ ಸಂಸ್ಥೆಗಳಲ್ಲಿ ಮತ್ತು ಸಮ್ಮೇಳನಗಳಲ್ಲಿ ಭಾಗವಹಿಸಲು 
ಕಾಲಾನುಕಾಲಕ್ಕೆ ನಿಯೋಜಿಸಲಾಗುತ್ತದೆ. 


ಸಾರ್ಟ್‌ ಸಿಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರದಿಂದ 
ಬಿಡುಗಡೆಯಾದ ಅನುದಾನವನ್ನು ಸದೃಳಕೆ ಮಾಡಲು ಈ ಕೆಳಕಂಡ 
ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ; 


* ರಾಜ್ಯದಲ್ಲಿ ಸ್ಮಾರ್ಟ್‌ ಸಿಟಿ ಅಭಿಯಾನದ ಅನುಷ್ಠಾನಕ್ಕೆ ಕರ್ನಾಟಕ 
ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮ ನಿಯಮಿತ - 
ಕೆ.ಯು.ಐ.ಡಿ.ಎಫ್‌.ಸಿ ಸಂಸ್ಥೆಯು ರಾಜ್ಯ ಮಟ್ಟದ 'ನೋಡಲ್‌ ಏಜೆನ್ಸಿ" ಯಾಗಿ 
ಕಾರ್ಯನಿರ್ವಹಿಸುತ್ತಿರುತ್ತದೆ. 


* ಮಾರ್ಗಸೂಚಿಯನ್ವಯ ಎಲ್ಲಾ ನಗರಗಳಲ್ಲಿ ಮಾನ್ಯ ಸಂಸತ್‌ ಸದಸ್ಯರು, 
ಮಾನ್ಯ ವಿಧಾನ ಸಭಾ ಸದಸ್ಯರು, ಪೂಜ್ಯ ಮಹಾಪೌರರು, ಜಿಲ್ಲಾಧಿಕಾರಿಗಳು, 
ವ್ಯವಸ್ಥಾಪಕ ನಿರ್ದೇಶಕರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌, ತಾಂತ್ರಿಕ ತಜ್ಞರು, 
ವಾಣಿಜ್ಯ ಮಂಡಳಿಯ ಸದಸ್ಯರು, ಸ್ಥಯಂ ಸೇವಾ ಸಂಸ್ಥೆ ಸದಸ್ಯರು ಹಾಗೂ 
ಇತರೆ. ಸಮುದಾಯ ಆಧಾರಿತ ಸಂಸ್ಥೆಗಳ ಪ್ರತಿನಿಧಿಗಳು ಒಳಗೊಂಡಿರುವ 
“ಸಾರ್ಟ್‌ ಸಿಟಿ ಅಡ್ಡೆಸರಿ ಫೋರಂ'ನ್ನು ಸ್ಥಾಪಿಸಲಾಗಿದೆ. ಎಲ್ಲಾ 
ನಗರಗಳಲ್ಲಿಯೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ಈ ಸಮಿತಿಯು 


ನಿಯಮಿತವಾಗಿ ಸಭೆಗಳನ್ನು ನಡೆಸಿ ಯೋಜನೆಗಳ ಅನುಷ್ಠಾನ ಹಾಗೂ 
ಸಮಸ್ಯೆಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತಿವೆ. 


ಮುಂದುವರೆದಂತೆ, ಯೋಜನಾ ಅನುಷ್ಠಾನದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ 
ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಲು ವಿಶೇಷ ಉದ್ದೇಶಿತ ವಾಹನಗಳಿಗೆ 
ಮಾರ್ಗದರ್ಶನ ಮತ್ತು ಕಾರ್ಯಚಟುವಟಿಕೆಗಳ ಮೇಲುಸ್ತುವಾರಿಗೆ ಮಾನ್ಯ 
ನಗರಾಭಿವ್ಯದ್ದಿ ಸಜಿವರ ಅಧ್ಯಕ್ಷತೆಯಲ್ಲಿ "ಸ್ಮಾರ್ಟ್‌ ಸಿಟಿ ಅನುಷ್ಠಾನ ಮತ್ತು 
ಪರಿಶೀಲಸಾ ಸಮಿತಿ” ಯನ್ನು ನಗರ ಮಟ್ಟದಲ್ಲಿ ರಚಿಸಲಾಗಿದೆ. ಈ ಸಮಿತಿಗೆ 
ಜಿಲ್ಲಾ ಉಸ್ತುವಾರಿ ಸಚಿವರು ಸಹ-ಅಧ್ಯಕ್ಷರಾಗಿದ್ದು ಮಾನ್ಯ ಲೋಕಸಭಾ 
ಸದಸ್ಯರುಗಳು, ಮಾನ್ಯ ವಿಭಾಸಸೆಭಾ ಸದಸ್ಯರುಗಳು ಸಮಿತಿಯ 
ಸದಸ್ಯರಾಗಿದ್ದು, ಕಾಲಕಾಲಕೆ ಸಭೆಗಳನ್ನು ನಡೆಸಲಾಗುತ್ತಿದೆ. 


ನಗರಗಳು ಸಿದ್ದಪಡಿಸಿರುವ ಕಾಮಗಾರಿಗಳ ವಿಸ್ಪತ ಯೋಜನಾ ವರದಿಗಳಿಗೆ 
ತಾಂತ್ರಿಕ ಅನುಮೋದನೆ 'ನೀಡಲು ರಾಜ್ಯ ಮಟ್ಟಿದ ಉಸ್ತುವಾರಿ ಸಂಸ್ಥೆಯಾದ 
ಕೆಯುಐಡಿಎಫ್‌ಸಿ ಯಲ್ಲಿ, ಬಾಹ್ಯ ಪರಿಣಿತ ಸದಸ್ಯರನ್ನು ಒಳೆಗೊ೦ಡ ತಾಂತ್ರಿಕ 
ಸಮಿತಿಗಳನ್ನು ರಚಿಸಲಾಗಿದೆ. 


* ನಗರಗಳಲ್ಲಿ ಸ್ಥಾಪಿತವಾಗಿರುವ ವಿಶೇಷ ಉದ್ದೇಶಿತ ವಾಹನಗಳ 
ಮಾರ್ಗದರ್ಶನಕ್ಕಾಗಿ ಮತ್ತು ಮೇಲುಸ್ತುವಾರಿಗಾಗಿ ರಾಜ್ಯ ಮಟ್ಟದಲ್ಲಿ ಮುಖ್ಯ 
ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ "ರಾಜ್ಯ. ಮಟ್ಟದ ಉನ್ನತ 
ಅಧಿಕಾರಿಯುತ ಸಂಚಾಲನ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಈ 
ಸಮಿತಿಯು ನಿಯಮಿತವಾಗಿ ಸಭೆಗಳನ್ನು ನಡೆಸಿ ಮಾರ್ಗದರ್ಶನ 
ನೀಡುತ್ತಿರುತ್ತದೆ. - 


ನಗರಾಭಿವೃದ್ದಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು, 
ಕಾರ್ಯದರ್ಶಿಗಳು, ವ್ಯವಸ್ಥಾಪಕರು ವಿರ್ದೇಶಕರು, ಕೆಯುಐಡಿ.ಎಫ್‌.ಸಿ 
ಇವರುಗಳ ನೇತೃತ್ವದಲ್ಲಿ ನಿಯಮಿತವಾಗಿ ಪ್ರಗತಿ ಪರಿಶೀಲನಾ ಸಭೆಗಳನ್ನು 
ನಡೆಸಲಾಗುತ್ತಿದೆ. 


ಪೌರಾಡಳಿತ ನಿರ್ದೇಶನಾಲಯ: 

ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಗರ 
ಸ್ಥಳೀಯ ಸಂಸ್ಥೆಗಳಲ್ಲಿ ನೌಕರ ವರ್ಗದ ಸಾಮರ್ಥ ಬಲಪಡಿಸಲು ಮತ್ತು 
ಸರ್ಕಾರದಿಂದ ಬಿಡುಗಡೆಯಾದ'' ಅನುದಾನವನ್ನು ಸದ್ದಳಕೆ ಮಾಡಿರುವ 
ವಿವರ ಈ ಕೆಳಕಂಡಂತಿರುತ್ತದೆ. 


ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆ:- 


ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯನ್ನು ಅನುಷ್ಠಾನಿಸಲು ನೌಕರ 
ವರ್ಗದ ಸಾಮರ್ಥವನ್ನು ಬಲಪಡಿಸಲು ಯೋಜನೆಯಡಿ ರಾಜ್ಯ 
ನಗರಾಭಿವೃದ್ದಿ ಸಂಸ್ಥೆ (81D) ಮತ್ತು 1488s ಮೂಲಕ ನಗರಗಳ 
ಸಿಬ್ಬಂದಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ತರಬೇತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತರಬೇತಿ ನೀಡಲಾಗಿದೆ. 
ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು ಸದ್ಮಳಕೆ ಮಾಡಲು 
ರಾಜ್ಯ ಮಟ್ಟದಲ್ಲಿ ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 
ರಾಜ್ಯ ಮಟ್ಟಿದ ಉನ್ನತಮಟ್ಟಿದ ಸಂಚಾಲನಾ ಸಮಿತಿಯನ್ನು (SHPSC) 
ರಚಿಸಲಾಗಿದೆ. ಸದರಿ ಸಮಿತಿಯು ಅಮೃತ್‌ ಯೋಜನೆಯ ಅನುದಾನ 
ಬಳಕೆಯ ಬಗ್ಗೆ ಮತ್ತು ಯೋಜನೆಯ ಪ್ರಗತಿಯ ಬಗ್ಗೆ ಕಾಲಕಾಲಕ್ಕೆ 
ಪರಿಶೀಲಿಸುತ್ತಿದೆ ಹಾಗು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು. 
ನಗರಾಭಿವೃದ್ಧಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ತಾಂತಿಕ 
ಸಮಿತಿಯನ್ನು (SLT) ರಚಿಸಲಾಗಿದೆ ಮತ್ತು ಪೌರಾಡಳಿತ 
ನಿರ್ದೇಶನಾಲಯದಲ್ಲಿ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ 
ಇವರ ಅಧ್ಯಕ್ಷತೆಯಲ್ಲಿ ತಾಂತಿಕ ಪರಿಶೀಲನಾ ಸಮಿತಿಯನ್ನು ರಚಿಸಲಾಗಿದೆ. 


ಸದರಿ ಸಮಿತಿಗಳು ನಗರ ಸ್ಥಳೀಯ ಸಂಸ್ಥೆಗಳು / ಅನುಷ್ಠಾನ ಸಂಸ್ಥೆಗಳು 
ತಯಾರಿಸುವ ವಿಸ್ಪತ ಯೋಜನಾ ವರದಿಯನ್ನು ತಾಂತ್ರಿಕವಾಗಿ ಪರಿಶೀಲಿಸಿ 
ಅನುಮೋದನೆ ನೀಡುತ್ತಿವೆ ಹಾಗೂ ಯೋಜನೆಯ ಅನುಷ್ಠಾನಕ್ಕೆ ರಾಜ್ಯ 
ಮಟ್ಟಿದಲ್ಲಿ Project Development. and Management Consultant (PDMC) 
ಯನ್ನು ಯೋಜನೆಯ ಮಾರ್ಗಸೊಚಿಯನ್ನಯ ನೇಮಿಸಲಾಗಿದೆ ಮತ್ತು 
ರಾಜ್ಯ ಅಭಿಯಾನ ನಿರ್ವಹಣೆಯ ಘಟಕವನ್ನು ಸ್ಥಾಪಿಸಲಾಗಿದೆ. ಜಿಲ್ಲಾ 
ಮಟ್ಟದಲ್ಲಿ ಜಿಲ್ಲೆಯ ಮಾನ್ಯ ಸಂಸದರ ಅಧ್ಯಕತೆಯಲ್ಲಿ ಜಿಲ್ಲಾಧಿಕಾರಿಗಳು, 
ಚುನಾವಣಾ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಜಿಲ್ಲಾ ಮಟ್ಟದ ಸಲಹಾ 
ಮತ್ತು ಉಸ್ತುವಾರಿ ಸಮಿತಿ (District Level ‘Advisory and Monitoring 
Committee-DLAMC) ಯನ್ನು ರಚಿಸಲಾಗಿದೆ. ಕಾಮಗಾರಿಗಳ 
ಗುಣಮಟ್ಟವನ್ನು ಪರಿಶೀಲಿಸಲು ಕೇ೦ದ್ರ ಸರ್ಕಾರವು Independent Review 
and Monitoring Agency (RMA) ಯನ್ನು ನೇಮಿಸಿದೆ. ಸದರಿ ಸಮಿತಿಯು 
ಅಮೃತ್‌ ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳ ಪರಿಶೀಲನೆ, ವಿವಿಧ 
ಸಂಸ್ಥೆಗಳೊಂದಿಗೆ ಸಮನ್ವಯ ಇತ್ಯಾದಿಗಳನ್ನು ಕಾಲಕಾಲಕ್ಕೆ ಮಾಡುತ್ತಿದೆ. 


ಸೈಚ್ನೆ ಭಾರತ್‌ ಯೋಜನೆ:- 


ರಾಜ್ಯದ ನಗರ ಸ್ಮಳೀಯ ಸಂಸ್ಥೆಗಳಲ್ಲಿ ನೌಕರ ವರ್ಗದ ಸಾಮರ್ಥ್ಯ 
ಬಲಪಡಿಸಲು ಅಂದರೆ. ನೌಕರರಿಗೆ ಸ್ವಜ್ನ್ಜ ಭಾರತ ಯೋಜನೆಯ ಕುರಿತು 
ತರಬೇತಿಗಳನ್ನು ನೀಡಲು ಕೇಂದ್ರ ಸರ್ಕಾರದಿಂದ ರೂ.17.62 ಕೋಟಿಗಳ 
ಅನುದಾನ ಬಿಡುಗಡೆಯಾಗಿದ್ದು ಇದರ ಪೈಕಿ ರೂ.13.04 ಕೋಟಿಗಳ 
ಅನುದಾನವನ್ನು ವೆಚ್ಚ ಮಾಡಲಾಗಿರುತ್ತದೆ. 


ಸಂಖ್ಯೆ:ನಲಇ 154 ಸಿಎಸ್‌ಎಸ್‌ 2021 K 


ANE 
(ಎನ್‌. ನಾ (ಎಂ.ಟಿ.ಬಿ) 
ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


ಬಿಡುಗಡೆಯಾದ ಅನುದಾನ 


198.11 | 328.70 990.57 
927.52 | 39623 | 65740 | 198115 | 100% 


ೋಬನಾವಾರುನಿಧಿ ಹಂಚಿಕೆ ಹಾಗೂ ಬಿಡುಗಡೆಯಾದ ಅನುದಾನದ ಪಿವರ: 


ಮತ ರೊ ಕೋಟೆಗಳಲ್ಲಿ 
ದ ಅನುದಾನ 
Fe Fr | RS 


ಅನುಷ್ಠಾನ ಸಂಸ್ಥೆವಾರು ಬಿಡುಗಡೆಯಾದ ಅನುದಾನ 
ರ್‌ ರುಗಡೆಯಾರ:ಯೂಜನಾ ನಠ 


ಅಸುದ್ರಾನ 
ಸಂಸ್ಥೆಗಳಿಂಬ 
ಸಲ್ಲಿಕೆಯಾಗಿರುವ 
ಹಣಬಳಕ 
ಪ್ರಮಾಣ ವತ್ರ : 


ನಗರಗಳ ಸಂಖ್ಯ! 


2158.18 ~ 


ಒಳಚೆರಂಡಿ 
ಮಂಡಳಿ 


2373.24 


ಮಂಡಳಿ 
3 |ಕೆ.ಯು.ಐಡಿ.ಎಫ್‌.ಸಿ 


883 | 1765 
| 5 [6ನನ್ಥನಂ 218.17 93.945 | 31211 
se Sammon ns 


4053.4 4009.63 


- 3 NS ಶೇಕಡಾವಾ 
ನನ್ನನಂ: NK ರು - 


3007 


'್ಪತಿ3ಿ7,79 "1'1-3533.47 


ಡೂ ಕೋಟೆಗಳಲ್ಲಿ 


ಇನವರ್ಜ್‌ ಸ]: ಅತಿ 
1 ಕಲಬುರ್ಗಿ f 12.38 172.35 99.41% 
2 ಕುಬಳ್ಳಿ. ದಾರವಾಡ 0.00 172.76 0.00 4.00 0.00 176.76 23.46% 
| 3 ವಿಜಯಪುರ 177.98 0.00 0.00 4.00 0.00 181.98 91.20% 
4 [ತುಮಕೂರು 113.15 39.27. 2.50 4.00 20.00 178.93 85.54% 
| 5 ಬಳಾರಿ 70.00 108.44 0.00 2.25 0.00 180.69 ಕ5.40% 
| 6 (ಮೈಸೂರು 167,07 18.87 0.00 4.00 0.00 189.94 63.67% 
== 42.00 65.00 69.82 4.00 0.00 180.83 79.73% 
& [ಮಂಗಳೂರು 32.51 147.01 3.99 2.00 0.00 185.52 18.85% 
5 ಬೆಳಗಾವಿ 19.35 156,00 | 0.00 2.00 0.00 179.38 35.80% | 
0 ದಾವಣಗೆರೆ 174.95 0.00 0.00 5,00 0.0೦ IN 179.96 21.27% } 
ಬುಗ್ಸಿ ನಿರಿ9.4) [__ 864.15 7631 36.35 20.00 1806.35 - § 72.31% j 
ರೂ. ಹೋಟೆಗಳಲ್ಲಿ 
ನಂ | ನಗರಗಳು ಕಾಮಗಾರಿಗಳ ಸಂಖ್ಯೆ ಅನುಮಖೊದಿತ ಅನುದಾನ ಪೂರ್ಣಗೊಂಡ ಕಾಮಗಾರಿಗಳು ಬಿಡುಗಡೆಯಾದ ಆರ್ಥಿಕ ಪ್ರಗತಿ ಭೌತಿಕ ಪ್ರಗತ ಇ 
| Fee TOW TU EST ors T 5W6 KON TE ss Tw oT Wk § 
11 [ಂಗಳೂರು J} 4 3 | 5 1.84 3.66 55 4 1 5 5,51 5.5 100% 
3.06 5 5 3.19 3.13 100% 
3.89 4 4 3.75 3.76 96.6% 
3.78 6 | 6 364 | 38 96.3% 
2.27 3 2.23 2.02 38.3% 
Re 
3.53 6 


ರೊಹೋಬೆಗಳಲ್ಲಿ 


138.90 


176.42 


118.60 


145.26 


ಹು 


132.53 
2207.36 


0.73 


; 


3.01 
4.07 


4.06 4.51 


3 my 
11.58 


35.17 


3.18 


221 


69 


30.28 
0.98 


255.84 


